CPMG/ KA/ BG-GPO/13/2003-2005 





ಸಶಿ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 








ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಫೆಬ್ರವರಿ ೧೦, ೨೦೦೫ (ಮಾಘ ೨೧, ಶಕ ವರ್ಷ ೧೯೨೬) ಸಂಚಿಕೆ ೬ 








ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಅಂತಿಮ ಅಧಿಸೂಚನೆ 
ನಂ:ಕೆಎಸ್‌ಎಎಸ್‌ಆರ್‌:08/2001-02, ದಿನಾಂಕ: 24ನೇ ಡಿಸೆಂಬರ್‌, 2004 

ಭದ್ರಾವತಿ ನಗರಸಭೆ ವ್ಯಾಪ್ತಿಯಲ್ಲಿನ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ ತಗ್ಗಾದ ಜಾಗಗಳಿದ್ದು, ಸದರಿ ಪ್ರದೇಶದಲ್ಲಿ 
ಇರುವ ವಾಸದ ಮನೆಗಳು ಒತ್ತೊತ್ತಾಗಿ ಹಾಗೂ ಜನ ಸಂದಣಿಯಿಂದ ಕೂಡಿದ್ದು, ಹಾಲಿ ಇರುವ ಗುಡಿಸಲು/ಕಟ್ಟಡಗಳು ದುರಸ್ತಿಯಿಲ್ಲದೇ ಕುಡಿಯುವ 
ನೀರು, ಬೀದಿದೀಪ, ರಸ್ತೆ ಚರಂಡಿ, ಶೌಚಾಲಯ ಇತ್ಯಾದಿ ಮೂಲಭೂತ ಸೌಕರ್ಯಗಳಿಲ್ಲದೇ ಸದರಿ ಪ್ರದೇಶವು ಮಾಲಿನ್ಯ ಹಾಗೂ ಅನಾರೋಗ್ಯ 
ವಾತಾವರಣದಿಂದ ಕೂಡಿರುವುದರಿಂದ ಈ ಕೆಳಕಂಡ ಷೆಡ್ಯೂಲ್‌ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳು (ಅಭಿವೃದ್ಧಿ ಮತ್ತು ನಿರ್ಮೂಲನ) 
ಕಾಯಿದೆ 1973ರ ಕಲಂ 3ರ ಪ್ರಕಾರ ಕೊಳಚೆ ಪ್ರದೇಶವೆಂದು ಘೋಷಿಸಲು ಪ್ರಾಥಮಿಕ ಅಧಿಸೂಚನೆಯನ್ನು ಅಧಿಸೂಚನೆ ನಂ. 
ಕೆಎಸ್‌ಎಎಸ್‌ಆರ್‌:08/2001-02, ದಿನಾಂಕ: 15.09.2001 ರಂತೆ ಕರ್ನಾಟಕ ರಾಜ್ಯ ಪತ್ರದ ಭಾಗ-6ರಲ್ಲಿ ದಿನಾಂಕ: 13.12.2001ರಲ್ಲಿ ಪುಟಸಂಖ್ಯೆ 
698ರಂತೆ ಪ್ರಕಟಿಸಲಾಗಿದೆ. ಈ ವಿಚಾರದಲ್ಲಿ ಬಂದ ತಕರಾರನ್ನು ಸಹ ಇತ್ಯರ್ಥಗೊಳಿಸಲಾಗಿದೆ. ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ 
ಮಂಡಳಿ, ಬೆಂಗಳೂರುರವರು ದಿನಾಂಕ: 27.09.2004ರಲ್ಲಿ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಅಂಗೀಕರಿಸಲಾಗಿದೆ. 

ಭದ್ರಾವತಿ ನಗರಸಭೆ ವ್ಯಾಪ್ತಿಯ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವು ತಗ್ಗಾದ ಜಾಗದಲ್ಲಿದ್ದು, ಈ ಪ್ರದೇಶದಲ್ಲಿ ಇರುವ 
ವಾಸದ ಮನೆಗಳು ಒತ್ತೊತ್ತಾಗಿದ್ದು, ಜನ ಸಂದಣಿಯಿಂದ ಕೂಡಿದೆ. ಈ ಪ್ರದೇಶದಲ್ಲಿರುವ ಗುಡಿಸಲು/ಶೆಡ್‌ಗಳು ದುರಸ್ತಿಯಿಲ್ಲದೇ ಕುಡಿಯುವ ನೀರು, 
ಬೀದಿದೀಪ, ರಸ್ತೆ ಚರಂಡಿ, ಶೌಚಾಲಯ ಇತ್ಯಾದಿ ಮೂಲಭೂತ ಸೌಕರ್ಯಗಳಿಲ್ಲದೇ ಸದರಿ ಪ್ರದೇಶವು ಮಾಲಿನ್ಯ ಹಾಗೂ ಅನಾರೋಗ್ಯ 
ವಾತಾವರಣದಿಂದ ಕೂಡಿರುವುದು ದೃಢಪಡುವುದರಿಂದ ಕರ್ನಾಟಕ ಕೊಳಚೆ ಪ್ರದೇಶಗಳು (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯಿದೆ 1973ರ ಕಲಂ 
03 ರಂತೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ತುಷಾರ್‌ ಗಿರಿನಾಥ್‌, ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆಗಿರುವ ನಾನು ಈ ಕೆಳಕಂಡ 
ಷೆಡ್ಯೂಲ್‌ ಪ್ರದೇಶವನ್ನು "ಕೊಳಚೆ ಪ್ರದೇಶ' ಎಂದು ಘೋಷಿಸುತ್ತೇನೆ. 
































ಷೆಡ್ಕೂಲ್‌ 
ಕ್ರಮ ಪ್ರದೇಶದ ಹೆಸರು ಮತ್ತು ಪ್ರಸ್ತಾಪಿತ ಪ್ರದೇಶವು ಇರುವ ಜಾಗದ ಪ್ರಸ್ತಾಪಿತ ಪ್ರದೇಶವು ಇರುವ ಜಾಗದ ವಿವರ 
ಸಂಖ್ಯೆ ಸದರಿ ಪ್ರದೇಶ ಇರುವ ಮಾಲೀಕರ ಹೆಸರು ತಾಲ್ಲೂಕು ಗ್ರಾಮ ವಿಸ್ತೀರ್ಣ ಚಿಕ್ಕುಬಂದಿ 
ಸ್ಥಳದ ವಿವರ ಸ.ನಂ. 
1. ಭದ್ರಾಕಾಲೋನಿ, ವಾರ್ಡ್‌ | ಗ್ರಾಮಠಾಣಾ (ಭದ್ರಾ ಕಾಲೋನಿ) ಭದ್ರಾ ಕಾಲೋನಿ 4.27 ಪೂರ್ವ: ಶಾಲೆ 
ನಂ. 9 ಭದ್ರಾವತಿ ನಗರ ಪಶ್ಚಿಮ: ಕಣಕಟ್ಟೆಗಡಿ 
ಉತ್ತರ: ರಸ್ತೆ 
ದಕ್ಷಿಣ: ರಸ್ತೆ 
ತುಷಾರ್‌ ಗಿರಿನಾಥ್‌ 
ಪಿ.ಆರ್‌.49 ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


(೮೧) 





೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೦, ೨೦೦೫ ಭಾಗ - ೬ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ ಪ್ರಕರಣ 17(1)ರ ಅನ್ವಯ 6(1)ನೇ ಪ್ರಕರಣದ ಮೇರೆಗಿನ ಘೋಷಣೆ 
ಸಂಖ್ಯೆ: ಕಂಇ 45: ಭೂಸ್ವಾಚ: 2004 ದಿನಾಂಕ: 13ನೇ ಜನವರಿ 2005 

1991 ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮದ 1894ರ 1) 6ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಮುಂದೆ ನಿರ್ಧಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ, ಅಂದರೆ ಕೊಟ್ಟೂರು ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ರೈಲು ದಾರಿ ಇದಕ್ಕಾಗಿ ಅಗತ್ಯವಾಗಿದೆ ಎಂದು ಈ ಮೂಲಕ ಘೋಷಿಸುತ್ತದೆ. ಮತ್ತು 
ಸದರಿ ಅಧಿನಿಯಮದ ಅದೇ ಪ್ರಕರಣದ (ಸಿ) ಖಂಡ ಹಾಗೂ 7ನೇ ಪ್ರಕರಣದ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಸದರಿ ಅಧಿನಿಯಮದ ಮೇರೆಗೆ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ರವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣ ಹರಪನಹಳ್ಳಿ ಇವರನ್ನು ನೇಮಕ ಮಾಡಿದೆ. ಹಾಗೂ ಸದರಿ ಭೂಮಿಗಳ ಭೂಸ್ವಾಧೀನಕ್ಕಾಗಿ 
ಆದೇಶಗಳನ್ನು ಪಡೆದುಕೊಳ್ಳಲು ಅವರಿಗೆ ನಿರ್ದೇಶಿಸಿದೆ. 

ಸದರಿ ಅಧಿನಿಯಮ 17ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣದ (1ನೇ ಉಪ ಪ್ರಕರಣದಲ್ಲಿ 
ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಮುಕ್ತಾಯದ ನಂತರ ಸದರಿ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೇಶಿಸುತ್ತದೆ. 

ಸದರಿ ಭೂಮಿಗಳ ನಕಾಶೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ ರವರ ಕಛೇರಿಯಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ಚಿಗಟೇರಿ ಗ್ರಾಮ: ಪುಡ್ನೇಶ್ವರ 
ಕ್ರ. ಖಾತೆದಾರರ ಹೆಸರು ಖಾತೆದಾರರ: ಸರ್ವೆ ಜಮೀನಿನ ಸರಹದ್ದು ಸರ್ವೆ ನಂಬರ್‌ಗಳು ಭೂಸ್ವಾಧೀನ ಭೂ 
ಸಂ. ಅನುಭವದಾರರ: ನಂಬರ್‌ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಗುವ ಕಂದಾಯ 
ಗೇಣಿದಾರರ: ಸ.ನಂ. ಸ.ನಂ. ಸ.ನಂ. ಸ.ನಂ. ಜಮೀನಿನ ರೂ.ಪೈ. 
ಯಣಭಾರದಾರರ ಹೆಸರು ವಿಸ್ತೀರ್ಣ ಎ-ಸೆಂ 
1 2 3 4 5 6 7 8 9 10 11 
1. ಮಠದ ಶೇಖರಯ್ಯ, ನಿಲುವಂಜಿ ಸ್ವಂತ 149:ಎ ಖುಷ್ಕಿ ಸ.ನಂ.149:ಬಿ ಸ.ನಂ.150 ಇದೇ ಸ.ನಂ. ಈಗಾಗಲೇ 0-04 0-03 
ಸ.ನಂ.149:ಬಿ ಸ.ನಂ.150 ಈಗಾಗಲೇ ಭೂಸ್ವಾಧೀನ 
ಭೂಸ್ವಾಧೀನವಾದ ವಾದ ಭಾಗ 
ಭಾಗ ಇದೇ ಸ.ನಂ. 
ಸ್ರ ಮಠದ ಶೇಖರಯ್ಯ ನಿಲುವಂಜಿ ಸ್ವಂತ 150:ಎ ಖುಷ್ಕಿ ಸ.ನಂ.149 ಸ.ನಂ.151 ಇದೇ ಸ.ನಂ. ಇದೇ ಸ.ನಂ. 0-30 0-21 
ಸ.ನಂ.149 ಸ.ನಂ.151 ಈಗಾಗಲೇ ಈಗಾಗಲೇ 
ಭೂಸ್ವಾಧೀನವಾದ ಭೂಸ್ವಾಧೀನ 
ಭಾಗ ವಾದ ಭಾಗ 
3. ಪೂಜಾರಿ ಈಶ್ವರಪ್ಪ ಬಿನ್‌ ನಿಂಗಪ್ಪ ಸ್ವಂತ 151:ಇ ಖುಷ್ಕಿ ಸ.ನಂ.150 ಸ.ನಂ.151:ಡಿ ಇದೇ ಸ.ನಂ. ಈಗಾಗಲೇ 0-06 0-06 
ನಿಲುವಂಜಿ ಸ.ನಂ.150 ಸ.ನಂ.151:ಡಿ ಈಗಾಗಲೇ ಭೂಸ್ವಾಧೀನ 
ಭೂಸ್ವಾಧೀನವಾದ ವಾದ ಭಾಗ 
ಭಾಗ ಇದೇ ಸ.ನಂ. 
4. ಪೂಜಾರಿ ಈಶ್ವರಪ್ಪ ತಾಯಿ ಸ್ವಂತ 151:8 ಖುಷ್ಕಿ ಸ.ನಂ.151:ಣ ಸ.ನಂ.151:ಸಿ ಇದೇ ಸ.ನಂ. ಈಗಾಗಲೇ 0-07 0-07 
ಗುರುಬಸವ್ವ, ನಿಲುವಂಜಿ ಸ.ನಂ.151:ಣ ಸ.ನಂ.151:ಸಿ ಈಗಾಗಲೇ ಭೂಸ್ವಾಧೀನ 
ಭೂಸ್ವಾಧೀನವಾದ ವಾದ ಭಾಗ 
ಭಾಗ ಇದೇ ಸ.ನಂ. 




































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೦, ೨೦೦೫ ೮೩ 
1 2 3 4 6 7 8 9 10 11 
5. | ಮಠದ ಗುರುಶಾಂತಯ್ಯ ಸ್ವಂತ 151:ಸಿ ಸ.ನಂ.151:ಡಿ | ಸ.ನಂ.151:ಬಿ ಇದೇ ಸ.ನಂ. ಈಗಾಗಲೇ 0-08 0-08 

ಸ.ನಂ.151:ಡಿ | ಸ.ನಂ.151:ಬಿ ಈಗಾಗಲೇ ಭೂಸ್ವಾಧೀನ 
ಭೂಸ್ವಾಧೀನವಾದ ವಾದ ಭಾಗ 
ಭಾಗ 
6. | 1. ಅಜ್ಜಪುರ ಕೊಟ್ರಪ್ಪ ಬಿನ್‌ ಸಂತ 151:ಬಿ ಸ.ನಂ.151:ಸಿ | ಸ.ನಂ.151:ಎ ಇದೇ ಸ.ನಂ. ಈಗಾಗಲೇ 0-08 0-08 
ಹುಣಸಿಕಟ್ಟೆ, ಗುರುಬಸಪ್ಪ ಸ.ನಂ.151:ಸಿ | ಸ.ನಂ.151:ಎ ಈಗಾಗಲೇ ಭೂಸ್ವಾಧೀನ 
2. ಬಸಪ್ಪ ಬಿನ್‌ ನಂಜಪ್ಪ ಭೂಸ್ವಾಧೀನವಾದ ವಾದ ಭಾಗ 
3. ವಿರೂಪಾಕ್ಷಪ್ಪ ಬಿನ್‌ ನಂಜಪ್ಪ ಭಾಗ ಇದೇ ಸ.ನಂ. 
4. ಚನ್ನಬಸಪ್ಪ ಬಿನ್‌ ನಂಜಪ್ಪ 
7. | 1. ಪೂಜಾರಿ ಚನ್ನವೀರಪ್ಪ ಸಂತ 151:ಎ ಸ.ನಂ.151:ಬಿ ಸ.ನಂ.144 ಇದೇ ಸ.ನಂ. ಈಗಾಗಲೇ 0-08 0-08 
2. ವೀರಪ್ಪ ಸ.ನಂ.151:ಬಿ ಸ.ನಂ.152 ಈಗಾಗಲೇ ಭೂಸ್ವಾಧೀನ 
3. ವೀರಭದ್ರಪ್ಪ ಭೂಸ್ವಾಧೀನವಾದ ವಾದ ಭಾಗ 
4. ಷಣ್ಮುಖಪ್ಪ ಭಾಗ ಇದೇ ಸ.ನಂ. 
5. ಶಿವಪ್ಪ ಬಿನ್‌ ಸಣ್ಣ ವೀರಪ್ಪ 
8. | 1. ಯರಬಾಳು ನಿಜಲಿಂಗಪ್ಪ ಸಂತ 144 ಸ.ನಂ.151 ಸ.ನಂ.152 ಇದೇ ಸ.ನಂ. ಇದೇ ಸ.ನಂ. 0-08 0-08 
2. ಪಕ್ಕೀರಪ್ಪ ಈಗಾಗಲೇ 
3. ಬಸವರಾಜ ಬಿನ್‌ ಮೈ:ಗಾ:ತಾಯಿ ಭೂಸ್ವಾಧೀನ 
ಶಿವದಾನವ್ವ ವಾದ ಭಾಗ 
4. ಯರಬಾಳು ಬಸಪ್ಪ ಬಿನ್‌ ಕವಳಿ 
ಬಸಪ್ಪ 
9. | ನೀಲಪ್ಪಗಾರಿ ಬಸಪ್ಪ ಬಿನ್‌ ಸಂತ 152:ಸಿ ಸ.ನಂ.144 ಸ.ನಂ.152:ಬಿ ಇದೇ ಸ.ನಂ. ಇದೇ ಸ.ನಂ. 0-28 0-40 
ಮೈ:ನಿ:ತಾ: ಕೆಂಚವ್ವ ಸ.ನಂ.151 ಸ.ನಂ:152:ಬಿ ಈಗಾಗಲೇ ಈಗಾಗಲೇ 
ಭೂಸ್ವಾಧೀನ ವಾದ ಭೂಸ್ವಾಧೀನ 
ಭಾಗ ವಾದ ಭಾಗ 
10. | ಹನುಮಣ್ಣನವರ ದುರುಗವ್ವ, ಸ್ವಂತ 152:ಬಿ ಸ.ನಂ.152: | ಸ.ನಂ.152:ಎ ಇದೇ ಸ.ನಂ. ಇದೇ ಸ.ನಂ. 0-20 0-29 
ಲೋಲೇಶ್ವರ ಸ.ನಂ.152:ಸಿ ಸ.ನಂ:152:ಎ ಈಗಾಗಲೇ 
ಭೂಸ್ವಾಧೀನ ವಾದ 
ಭಾಗ 
11. | ಜಂಬಗಿಲಕ್ಕದ ಬಸಪ್ಪ, ನಿಲುವಂಜಿ ಸಂತ 152:ಎ ಸ.ನಂ.152:ಬಿ ಸ.ನಂ.153 ಇದೇ ಸ.ನಂ. ಈಗಾಗಲೇ 0-14 0-20 
ಸ.ನಂ.152:ಬಿ ಸ.ನಂ:153 ಈಗಾಗಲೇ ಭೂಸ್ವಾಧೀನ 
ಭೂಸ್ವಾಧೀನ ವಾದ ವಾದ ಭಾಗ 


























ಭಾಗ 















































೮ಆ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೦, ೨೦೦೫ ಭಾಗ - ೬ 
1 2 3 4 6 7 8 9 10 11 
12. | ಜಂಬಗಿ ಲಕ್ಕದ ಬಸಪ್ಪ, ನಿಲುವಂಜಿ ಸಂತ 153 ಸ.ನಂ.152 ಸ.ನಂ.154 ಇದೇ ಸ.ನಂ. ಇದೇ ಸ.ನಂ. 0-14 0-20 
ಸ.ನಂ.152 ಸ.ನಂ:154 ಈಗಾಗಲೇ ಈಗಾಗಲೇ 
ಭೂಸ್ವಾಧೀನ ವಾದ ಭೂಸ್ವಾಧೀನ 
ಭಾಗ ವಾದ ಭಾಗ 
13. | ಜಂಬಗಿ ಲಕ್ಕದ ಬಸಪ್ಪ, ನಿಲುವಂಜಿ ಸಂತ 154 ಸ.ನಂ.153 ಸ.ನಂ.138 ಇದೇ ಸ.ನಂ. ಇದೇ ಸ.ನಂ. 0-25 0-09 
ಸ.ನಂ.153 ಸ.ನಂ:138 ಈಗಾಗಲೇ ಈಗಾಗಲೇ 
ಭೂಸ್ವಾಧೀನ ವಾದ ಭೂಸ್ವಾಧೀನ 
ಭಾಗ ವಾದ ಭಾಗ 
14. | ತಿಮಲಾಪುರದ ಕೆಂಚಪ್ಪ ಸಂತ 137:ಎ ಸ.ನಂ.138 ಸ.ನಂ.137:ಬಿ ಇದೇ ಸ.ನಂ. ಈಗಾಗಲೇ 0-13 0-13 
ಭೂಸ್ವಾಧೀನ 
ವಾದ ಭಾಗ 
15. | ತಿಮಲಾಪುರದ ಕೆಂಚಪ್ಪ ಸಂತ 137:ಬಿ ಸ.ನಂ.137:ಎ ಸ.ನಂ.136 ಈಗಾಗಲೇ ಇದೇ ಸ.ನಂ. 0-28 0-28 
ಸ.ನಂ.138:ಎ ಸ.ನಂ.136 ಭೂಸ್ವಾಧೀನ ಈಗಾಗಲೇ 
ವಾದ ಭಾಗ ಭೂಸ್ವಾಧೀನ 
ಇದೇ ಸ.ನಂ. ವಾದ ಭಾಗ 
16. | 1. ಹೆಚ್‌. ಪೀರಾನ್‌ ಸಾಬ್‌ ಬಿನ್‌ ಸಂತ 122 ಸ.ನಂ.136 ಸ.ನಂ.121 ಸ.ನಂ.122 ಪೈಕಿ ಈಗಾಗಲೇ 0-72 0-49 
ಇಮಾಂಸಾಬ್‌ ಸ.ನಂ.136 ಸ.ನಂ.121 ಈಗಾಗಲೇ ಭೂಸ್ವಾಧೀನ 
2. ಹೆಚ್‌. ಮಹಬೂಬ್‌ಸಾಬ್‌ ಬಿನ್‌ ಭೂಸ್ವಾಧೀನ ವಾದ ವಾದ ಭಾಗ 
ಇಮಾಂಸಾಬ್‌, ದಾವಣಗೆರೆ ಭಾಗ ಸ.ನಂ.122ಪೈಕಿ 
17. | ಪೊರಾಜ್ಜಿ ಕೆಂಚನಗೌಡ ಬಿನ್‌ ಸಂತ 121:ಎ ಸ.ನಂ.122 ಸ.ನಂ.123 ಈಗಾಗಲೇ ಸ.ನಂ.121:ಎ 0-06 0-04 
ಬಸವನಗೌಡ, ಬೆಣ್ಣೆಹಳ್ಳಿ ಭೂಸ್ವಾಧೀನವಾದ ಪೈಕಿ 
ಭಾಗ 
18. | 1. ಪೊರಾಜ್ಜಿ ಕೆಂಚನಗೌಡ ಬಿನ್‌ ಸಂತ 124: ಸ.ನಂ.123:ಸಿ ಸ.ನಂ.124: ಸ.ನಂ. 124:ಇ ಈಗಾಗಲೇ 0-15 0-11 
ಬಸವನಗೌಡ ಭೂಸ್ವಾಧೀನ 
2. ಪಿ. ರಾಮನಗೌಡ ವಾದ ಭಾಗ 
3. ಪಿ. ನಾಗಣ್ಣ 
4. ಪಿ. ಶಂಬಣ್ಣ ಬಿನ್‌ ಬಸವನಗೌಡ 
ಬೆಣ್ಣೆಹಳ್ಳಿ 
19. 1. ಬಾತಿ ಗಿರಿಯಪ್ಪ ಬಿನ್‌ ಕಲ್ಲಪ್ಪ ಸಂತ 117:ಸಿ ಸ.ನಂ.118 ಸ.ನಂ.117:ಬಿ ಸ.ನಂ. 117:ಸಿ ಈಗಾಗಲೇ 0-04 0-03 
2. ಪಾ: ಸಿದ್ದೇಶ್ವರಗೌಡ ಬಿನ್‌ ಸ.ನಂ.118 ಸ.ನಂ.117:ಬಿ ಈಗಾಗಲೇ ಭೂಸ್ವಾಧೀನ 
ರೇವನಗೌಡ, ಪೃಡ್ನೇಶ್ವರ ಭೂಸ್ವಾಧೀನ ವಾದ ವಾದ ಭಾಗ 
ಭಾಗ ಸ.ನಂ. 117:ಸಿ 













































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೦, ೨೦೦೫ ೮೫ 
1 2 3 4 6 7 8 9 10 11 
20. | 1. ಗೌಡ್ರ ದೇವಿರಮ್ಮ ಕೋಂ ಸಂತ 117:ಬಿ ಸ.ನಂ.117:ಸಿ ಸ.ನಂ.117:ಎ ಸ.ನಂ. 117:ಬಿ ಈಗಾಗಲೇ 0-10 0-09 

ಚಂದ್ರಗೌಡ, ಪೃಥ್ನೇಶ್ವರ ಸ.ನಂ.117:ಸಿ ಸ.ನಂ.117:ಎ ಈಗಾಗಲೇ ಭೂಸ್ವಾಧೀನ 
2. ಪಾ: ಸಿದ್ದೇಶ್ವರ ಗೌಡ ಬಿನ್‌ ಭೂಸ್ವಾಧೀನ ವಾದ ವಾದ ಭಾಗ 
ರೇವನಗೌಡ, ಪ್ಪಥ್ನೇಶ್ವರ ಭಾಗ ಸ.ನಂ.117:ಬಿ 
21. | ಬಾತಿ ಗಿರಿಯಪ್ಪ ಬಿನ್‌ ಕಲ್ಲಪ್ಪ ಸಂತ 117:ಎ ಸ.ನಂ.117:ಬಿ ಸ.ನಂ.116 ಸ.ನಂ.117:ಎ ಈಗಾಗಲೇ 0-08 0-06 
ಸ.ನಂ.117:ಬಿ ಸ.ನಂ.116, ಈಗಾಗಲೇ ಭೂಸ್ವಾಧೀನ 
114 ಭೂಸ್ವಾಧೀನ ವಾದ ವಾದ ಭಾಗ 
ಭಾಗ ಸ.ನಂ.116:ಎ 
22. | ಸಿದ್ದೇಶ್ವರಗೌಡ ಬಿನ್‌ ರೇವನಗೌಡ ಸಂತ 116 ಸ.ನಂ.117 ಸ.ನಂ.115 ಸ.ನಂ.116 ಈಗಾಗಲೇ 0-09 0-07 
ಪೃ ಸ್ನೇಶ್ವರ ಭೂಸ್ವಾಧೀನ 
ವಾದ ಭಾಗ 
23. | 1. ಬಾತಿ ಪರಮೇಶ್ವರಪ್ಪ ಬಿನ್‌ ಜಂಬಪ್ಪ ಸಂತ 115:ಬಿ ಸ.ನಂ.116 ಸ.ನಂ.111 ಸ.ನಂ.115:ಬಿ ಈಗಾಗಲೇ 0-14 0-10 
2. ಬಾತಿ ಹಂಪಮ್ಮ ಕೋಂ ಜಂಬಪ್ಪ ಭೂಸ್ವಾಧೀನ 
ವಾದ ಭಾಗ 
24. | 1. ಬಾತಿ ಪರಮೇಶ್ವರಪ್ಪ ಬಿನ್‌ ಜಂಬಪ್ಪ ಸಂತ 115:ಎ ಸ.ನಂ.114 ಸ.ನಂ.114 ಈಗಾಗಲೇ ಸ.ನಂ.115:ಎ 0-07 0-04 
2. ಬಸವರಾಜ್‌ ಬಿನ್‌ ಜಂಬಪ್ಪ ಭೂಸ್ವಾಧೀನ ವಾದ 
ಭಾಗ 
25. | ತಳವಾರ ಸಣ್ಣ ಬಸಪ್ಪ ಸಂತ 112 ಸ.ನಂ.111 ಸ.ನಂ.108 ಸ.ನಂ.112 ಈಗಾಗಲೇ 0-37 0-13 
ಸ.ನಂ.113 ಸ.ನಂ.108 ಈಗಾಗಲೇ ಭೂಸ್ವಾಧೀನ 
ಭೂಸ್ವಾಧೀನವಾದ ವಾದ ಭಾಗ 
ಭಾಗ ಸ.ನಂ.112 
26. | ಗದ್ದಿಗೇರಿ ಕೆಂಚಪ್ಪ ಬಿನ್‌ ರೇವಪ್ಪ ಸ್ವಂತ 192:ಎ ಸ.ನಂ.108 ಸ.ನಂ.193 ಸ.ನಂ. 108 ಸ.ನಂ. 192:ಎ 0-01 ದ 
27. | ಗೊಲ್ಲರಹಳ್ಳಿ ಸಿದ್ದರಾಮಪ್ಪ ಬಿನ್‌ ಬಸಪ್ಪ ಸ್ವಂತ 108 ಸ.ನಂ.112 ಸ.ನಂ.194 ಸ.ನಂ. 108 ಈಗಾಗಲೇ 0-24 0-15 
ಸ.ನಂ.112 ಸ.ನಂ.192 ಈಗಾಗಲೇ ಭೂಸ್ವಾಧೀನ 
ಭೂಸ್ವಾಧೀನವಾದ ವಾದ ಭಾಗ 
ಭಾಗ ಸ.ನಂ. 108 
28. | ಗೊಲ್ಲರಹಳ್ಳಿ ಸಿದ್ದರಾಮಪ್ಪ ಬಿನ್‌ ಬಸಪ್ಪ ಸಂತ 193 ಸ.ನಂ.192 ಸ.ನಂ.194 ಈಗಾಗಲೇ ಸ.ನಂ.193 0-25 0-10 
ಭೂಸ್ವಾಧೀನವಾದ 
ಭಾಗ 
29. | ಗೊಲ್ಲರಹಳ್ಳಿ ಸಿದ್ದರಾಮಪ್ಪ ಬಿನ್‌ ಬಸಪ್ಪ ಸಂತ 194:ಎ ಸ.ನಂ.108 ಸ.ನಂ.195 ಸ.ನಂ. 108 ಈಗಾಗಲೇ 0-06 0-02 
ಸ.ನಂ.193 ಸ.ನಂ.195 ಈಗಾಗಲೇ ಭೂಸ್ವಾಧೀನ 
ಭೂಸ್ವಾಧೀನವಾದ ವಾದ ಭಾಗ 
ಭಾಗ ಸ.ನಂ.194:ಎ 















































೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೦, ೨೦೦೫ ಭಾಗ - ೬ 


ಇ 










































































1 2 3 4 5 6 7 8 9 10 11 
30. | ಎಸ್‌. ಶಿವಲಿಂಗಪ್ಪ ಬಿನ್‌ ವೀರಭದ್ರಪ್ಪ ಸ್ವಂತ 195 ಖುಷ್ಕಿ ಸ.ನಂ.194 ಸ.ನಂ.198 ಸ.ನಂ. 195 ಈಗಾಗಲೇ 0-40 0-20 
ನಿಲುವಂಜಿ ಸ.ನಂ.194 ಸ.ನಂ.198 ಈಗಾಗಲೇ ಭೂಸ್ವಾಧೀನ 
ಭೂಸ್ವಾಧೀನವಾದ ವಾದ ಭಾಗ 
ಭಾಗ ಸ.ನಂ.195 
31. | 1. ರಾಮದಾಸಪ್ಪ ಬಿನ್‌ ಬಸಪ್ಪ ಸ್ವಂತ 198 ಖುಷ್ಕಿ ಸ.ನಂ.195 ಸ.ನಂ.197:ಎ ಸ.ನಂ. 198 ಈಗಾಗಲೇ 0-51 0-26 
2. ರಂಗಾನರ ಗೋಣಿಬಸಪ್ಪ ಬಿನ್‌ ಸ.ನಂ.195 ಸ.ನಂ.197:ಎ ಈಗಾಗಲೇ ಭೂಸ್ವಾಧೀನ 
ರಂಗಪ್ಪ ಭೂಸ್ವಾಧೀನವಾದ ವಾದ ಭಾಗ 
ಭಾಗ ಸ.ನಂ.198 
32. | 1. ಗೌಡ್ರ ವೀರೇಶಪ್ಪ ಬಿನ್‌ ದೊಡ್ಡ ಸ್ವಂತ 197:ಎ ಖುಷ್ಕಿ ಸ.ನಂ.198 ಸ.ನಂ.199 ಸ.ನಂ. 198 ಈಗಾಗಲೇ 0-24 0-11 
ಬಸವನಗೌಡ ಸ.ನಂ.198 ಸ.ನಂ.199 ಈಗಾಗಲೇ ಭೂಸ್ವಾಧೀನ 
2. ವೀರಭದ್ರಪ್ಪ ಬಿನ್‌ ಚನ್ನವೀರಪ್ಪ ಭೂಸ್ವಾಧೀನವಾದ ವಾದ ಭಾಗ 
ಲೋಲೇಶ್ವರ ಭಾಗ ಸ.ನಂ.197:ಎ 
33. | ಮರಿಕುಂಟೆ ಮಠದ ಕೊಟ್ರಯ್ಯ ಬಿನ್‌ ಸ್ವಂತ 199:2 ಖುಷ್ಕಿ ಸ.ನಂ.198,197 ಸ.ನಂ.200 ಸ.ನಂ. 199:2 ಈಗಾಗಲೇ 1-22 0-39 
ಸಿದ್ದಿಂಗಯ್ಯ, ಮುತ್ತಗಿ ಸ.ನಂ.197 ಸ.ನಂ.200 ಈಗಾಗಲೇ ಭೂಸ್ವಾಧೀನ 
ಭೂಸ್ವಾಧೀನವಾದ ವಾದ ಭಾಗ 
ಭಾಗ ಸ.ನಂ.199:2 
34. 1 ಹರಿಜನ ಕಾಳವ್ವ ಲೇಸಿ ಬಿನ್‌ ಸ್ವಂತ 200:ಡಿ ಖುಷ್ಕಿ ಸ.ನಂ.199:2 ಸ.ನಂ.200:ಸಿ ಸ.ನಂ.200:ಡಿ ಈಗಾಗಲೇ 0-45 0-15 
ಹಾಲಪ್ಪ ಸ.ನಂ.199:2 ಸ.ನಂ.200:ಸಿ ಈಗಾಗಲೇ ಭೂಸ್ವಾಧೀನ 
2 ಹಾಲಪ್ಪ ತಾಯಿ ಲೇಸಿ ಹು ವ್ವ ಭೂಸ್ವಾಧೀನವಾದ ವಾದ ಭಾಗ 
ಭಾಗ ಸ.ನಂ.200:ಡಿ 
35. | ಮತ್ತಿಹಳ್ಳಿ ಕೋವಿ ಭೀಮಪ್ಪ ಬಿನ್‌ ಸ್ವಂತ 200:ಸಿ ಖುಷ್ಕಿ ಸ.ನಂ.200:ಡಿ ಮುತ್ತಗಿ ಸ.ನಂ.200:ಸಿ ಈಗಾಗಲೇ 0-24 0-08 
ತಿಮ್ಮಪ್ಪ, ಮುತ್ತಗಿ ಸ.ನಂ.200:ಡಿ ಗ್ರಾಮದ ಗಡಿ ಈಗಾಗಲೇ ಭೂಸ್ವಾಧೀನ 
ಸ.ನಂ.201:ಎ ಭೂಸ್ವಾಧೀನವಾದ ವಾದ ಭಾಗ 
ಭಾಗ ಸ.ನಂ.201:ಎ 
36. | 1. ಗದ್ದಿಕೇರಿ ಶಿವಪ್ಪ, 2. ಹನಯತಪ್ಪ ಸ್ವಂತ 201:ಎ ಖುಷ್ಕಿ ಸ.ನಂ.200 ಮುತ್ತಗಿ ಈಗಾಗಲೇ ಸ.ನಂ.201:ಎ 0-06 0-03 
3. ರೇವಪ್ಪ ಕೊರವರ, 4. ರಾಮಪ್ಪ ಗ್ರಾಮದ ಗಡಿ ಭೂಸ್ವಾಧೀನವಾದ 
5. ಪರಸಷ್ನರ ದುರುಗಪ್ಪ 6. ಹುಚ್ಚಪ್ಪ, ಭಾಗ 
7. ಚೌಡಪ್ಪ 8. ಹನುಮಂತಪ್ಪ ಬಿನ್‌ 
ಬಸಪ್ಪ 
ಒಟ್ಟು 7-71 4-93 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.44 ಹೆಚ್‌. ರೋಡ್ರಿಗ್ಸ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ಟಾ). 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೦, ೨೦೦೫ ಆಏ 





ಕಂದಾಯ ಇಲಾಖೆ 
ಭೂ ಆರ್ಜನೆ ಅಧಿನಿಯಮ 6ನೇ ಪ್ರಕರಣದ ಮೇರೆಗಿನ ಘೋಷಣೆ 
ಭೂಸ್ವಾ/5:ಸಿಆರ್‌:197/04-05 ಕ್ರಮಾಂಕ: ಕಂಇ ಭೂಸ್ವಾಶಿ: ದಿನಾಂಕ: 17ನೇ ಸೆಪ್ಟೆಂಬರ್‌ 2004 

ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವ ಭೂಮಿ ಮತ್ತು ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆಯ ಮುಖ್ಯ ಕಾಲುವೆ ನಿರ್ಮಾಣದ ಬಗ್ಗೆ ಅಗತ್ಯವಾಗಿತ್ತು. 
ಅಗತ್ಯವಾಗಿದ್ದವು ಎಂದು ನಂ. ಎಸ್‌ಎಕ್ಕೂ:ಎಸ್‌ಆರ್‌:11:2001-02 ದಿನಾಂಕ: 21.2.04ರ ಅಧಿಸೂಚಿಯಲ್ಲಿ ಅಧಿಸೂಚಿಸಲಾಗಿದ್ದರಿಂದ, 

ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ 1991ರ 33ರ ಮೂಲ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894ರ (1)ರ ಎ ಪ್ರಕರಣ (2)ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ 
ಮೇರೆಗೆ ಜಿಲ್ಲಾಧಿಕಾರಿಗಳು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ಧಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ, 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರನ್ನು ಸದರಿ ಭೂಮಿಗಳ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳಲ್ಲಿ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 






























































ಅಧಿಸೂಚನೆ 
ಜಿಲ್ಲೆ : ಶಿವಮೊಗ್ಗ ತಾಲ್ಲೂಕು : ಶಿವಮೊಗ್ಗ ಹೋಬಳಿ : ಹೊಳಲೂರು ಗ್ರಾಮ : ಹೊಳೆಹಟ್ಟಿ 

ಕ್ರ. ಖಾತೆದಾರರ ಹೆಸರು ಅನುಭವದಾರರ | ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 

1 2 3 4 5 6 ಗ 8 9 10 11 
1... ಹಾಲಮ್ಮ ಕೋಂ ಮರಿಯಪ್ಪ ಸ್ವಂತ 267 ಖುಷ್ಕಿ 97 ಇದೇ ನಂಬರಿನಲ್ಲಿ 268 208 0-08 0-24 

ಉಳಿದ ಭಾಗ 
2. |ರಂಗಪ್ಪ ಬಿನ್‌ ಕಾಡವೀರಪ್ಪ ಸ್ವಂತ 268 ಖುಷ್ಕಿ 97 ಇದೇ ನಂಬರಿನಲ್ಲಿ | 269,97 267 0-20 0-60 
ಉಳಿದ ಭಾಗ 
3._[ನಾಗಪ್ಪ ಬಿನ್‌ ರಂಗಪ್ಪ ಸ್ವಂತ 270 ಖುಷ್ಮಿ 97 ಸ 271 269,97 0-22 0-65 
4. |ಸಿದ್ದಮ್ಮ ಕೋಂ ಕಾಡವೀರಪ್ಪ ಸ್ವಂತ 271 ಖುಷ್ಮಿ 97 ( 97 270 0-28 0-78 
5._[ನಾಗಪ್ಪ ಬಿನ್‌ ರಂಗಪ್ಪ ಸ್ವಂತ 272 ಖುಷ್ಮಿ 97 ಸ 273 97 0-35 1-03 
6. |ಜಿ. ರಾಮಪ್ಪ ಬಿನ್‌ ರಂಗಪ್ಪ ಸ್ವಂತ 273 ಖುಷ್ಮಿ 97 eh 97 272 0-35 1-03 
7. (ಗಡ್ಡಪ್ಪ ಬಿನ್‌ ಸಂಗಪ್ಪ ಸ್ವಂತ 274 ಖುಷ್ಕಿ 97 275 97 ಇದೇ ನಂಬರಿನಲ್ಲಿ 0-35 1-03 
ಉಳಿದ ಭಾಗ 
8. [ಪರಮೇಶ್ವರಪ್ಪ ಬಿನ್‌ ಹನುಮಂತಪ್ಪ ಸ್ವಂತ 275 ಖುಷ್ಮಿ 274 97 97 95 1-15 1-63 
9. (ಹೆಚ್‌.ಬಿ. ವಿರುಪಾಕೃಪ್ಪ ಬಿನ್‌ ಬಸಪ್ಪ ಸ್ವಂತ 276 ಖುಷ್ಕಿ | ಇದೇ ನಂಬರಿನಲ್ಲಿ 279 118 ಇದೇ ನಂಬರಿನಲ್ಲಿ 0-18 0-53 
ಉಳಿದಭಾಗ ಉಳಿದಭಾಗ 
10. |ಎಂ.ಇ. ಶಿವಕುಮಾರ್‌ ಬಿನ್‌ ಎಂ. ಸ್ವಂತ 277 ಖುಷ್ಕಿ 118 278 118 118 1-20 1-78 
ಈಶ್ವರಯ್ಯ 










































































ಆಲ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೦, ೨೦೦೫ ಭಾಗ - ೬ 
1 2 3 4 5 6 7 8 9 10 11 
11. |ಜಲೀಲ್‌ಸಾಬ್‌ ಬಿನ್‌ ಇಮಾಂಸಾಬ್‌ ಸ್ವಂತ 279 ಖುಷ್ಮಿ 276 280 278 123,124 1-20 1-73 
12. |ಎಂ. ಮಂಜುನಾಥ ಬಿನ್‌ ಸ್ವಂತ 280 ಖುಷ್ಕಿ 279 ಇದೇ ನಂಬರಿನಲ್ಲಿ 118 121,122 1-00 1-19 
ಮಡಿವಾಳಪ್ಪ ಉಳಿದಭಾಗ 
13. ಶಿವರುದ್ರಪ್ಪ ಬಿನ್‌ ಕಾಡವೀರಪ್ಪ ಸ್ವಂತ 269 ಖುಷ್ಮಿ 97 97 270 268 0-20 0-60 
ಜುಮ್ಹಾ 10-36 
(ಜುಮ್ಲಾ ಹತ್ತು ಎಕರೆ ಮೂವತ್ತಾರು ಗುಂಟೆ ಮಾತ್ರ) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಆರ್‌. 484 ಎಸ್‌.ಎಂ. ಜಾಮದಾರ 


ಕೋಲಾರ ಇವರಿಗೆ ಈ ಮೂಲಕ ಪ್ರಾಧಿಕಾರ ನೀಡಿರುವುದು. 


ಸದರಿ ಅಧಿನಿಯಮದ ಪ್ರಕರಣ 17ರ (1) ಮತ್ತು (4ನೇ ಉಪ ಪ್ರಕರಣದಿಂದ ಕೊಟ್ಟಿರುವ ಅಧಿಕಾರ ಪ್ರಯೋಗದಿಂದ ಜರೂರು ಪರಿಸ್ಥಿತಿ ಇರುವುದರಿಂದ ಈ ಕೆಳಗೆ ವಿವರಿಸಿರುವ ಭೂಸ್ವಾಧೀನಕ್ಕೆ ಒಳಪಡುವ 


ಆಯುಕ್ತರು, (ಪುನರ್ವಸತಿ ಹಾಗೂ ಭೂಸ್ವಾಧೀನ ಕೃ.ಮೇ.ಯೋ.) ಮತ್ತು ಪದನಿಮಿತ್ತ ಸರ್ಕಾರದ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬಾಗಲಕೋಟೆ. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ 


ಜಮೀನುಗಳಿಗೆ ಕಲಂ 5ಎ ರಲ್ಲಿನ ಉಪಬಂಧಗಳು ಅನ್ವಯವಾಗುವುದಿಲ್ಲವೆಂದು ಕರ್ನಾಟಕ ಸರ್ಕಾರವು ನಿರ್ದೇಶಿಸಿದೆ. (ಸರ್ಕಾರಿ ಪತ್ರದ ಸಂಖ್ಯೆ:ಕಂಇ 8 ಭೂಸ್ವಾಕೋ 2001 ದಿನಾಂಕ: 25.5.2002). 


ಸದರಿ ಜಮೀನುಗಳ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣೆದಾರ ಅಥವಾ ಬೇರೆ ವ್ಯಕ್ತಿಗೆ ಅಡಚಣೆಗಳನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ 
ಜಮೀನುಗಳಲ್ಲಿ ಆಸಕ್ತಿವುಳ್ಳವರಿಗೆಲ್ಲಾ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ 
ಯಾವೊಂದು ವೆಚ್ಚ ಯಾ ಅಭಿವೃದ್ಧಿಗಳನ್ನು ಸಹಾ ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ, ಕೋಲಾರ ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ 


ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನುಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ ಏಳನೇಯ ಖಂಡದ ಮೇರೆಗೆ ಉಪೇಕ್ಬಿಸಲಾಗುವುದು. 
ಸದರಿ ಜಮೀನುಗಳ ಒಂದು ನಕ್ಷೆಯನ್ನು ಸಹಾಯಕ ಕಮೀಷನರ್‌ ಕೋಲಾರ ಉಪ ವಿಭಾಗ ಕೋಲಾರ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


ಭೂಸ್ವಾಧೀನ ಅಧಿನಿಯಮ 1894 ಕಲಂ 17ರೊಂದಿಗೆ ಓದಲಾದ ಕಲಂ 4(1)ರ ಅನ್ವಯ ಅಧಿಸೂಚನೆ ಕ್ರಮಾಂಕ: 'ಎಲ್‌ಎಕ್ಯೂಎಸ್‌ಆರ್‌:13/2000-01, ದಿನಾಂಕ: 2ನೇ ಜನವರಿ 2005 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳ ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಚಿಕ್ಕಅಯ್ಯೂರು-ವೆಂಕಟಾಪುರ ಗ್ರಾಮದ ರಸ್ಕೆಗಾಗಿ ಬೇಕಾಗುವುದಾಗಿ ಕರ್ನಾಟಕ ಸರ್ಕಾರದವರಿಗೆ ಕಂಡುಬಂದಿದೆ. 
1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸ್ವಾಧೀನ ಅಧಿನಿಯಮ (ಕೇಂದ್ರ) 1894ರ ಕಲಂ 4ನೇ ಉಪಬಂಧದ ಪ್ರಕಾರ ಮೇಲೆ ವಿವರಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು 
ಬೇಕಾಗಿದೆಯೆಂದು ಅಧಿಸೂಚಿಸಿದೆ ಮತ್ತು ಕರ್ನಾಟಕ ಸರ್ಕಾರದವರು 4(2)ನೆಯ ಪ್ರಕರಣದಿಂದ ನಿಹಿತವಾದ ಅಧಿಕಾರಿಗಳನ್ನು ಉಪಯೋಗಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಕೋಲಾರ ಉಪ ವಿಭಾಗ 


















































ಅನುಸೂಚಿ 
ಜಿಲ್ಲೆ : ಕೋಲಾರ ತಾಲ್ಲೂಕು : ಕೋಲಾರ ಹೋಬಳಿ : ವಕ್ಕಲೇರಿ ಗ್ರಾಮ : ಚಿಕ್ಕಅಯ್ಕೂರು 
ಕ್ರ. ಖಾತೆದಾರರ/ ಅನುಭವದಾರರ ಸ.ನಂ. ತರಹೆ ಚೆಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಅಥವಾ ಹಿತಾಸಕ್ತಿ ಹೊಂದಿರುವ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಇತರೆ ವ್ಯಕ್ತಿಯ ಹೆಸರು ಸ.ನಂ. ಸ.ನಂ. ಸ.ನಂ. ಸ.ನಂ ಎ-ಗುಂ ರೂ-ಪೈ 
1 2 3 4 5 6 7 8 9 10 
1. | ಬ್ಯಾಟಪ್ಪ ಬಿನ್‌ ವೆಂಕಟಪ್ಪ. 6 ಖುಷ್ಕಿ | 62 ಉಳಿಕೆ ಹಾಲಿ ನಿರ್ಮಾಣ 62 ಉಳಿಕೆ ಮತ್ತು 64 0-09 0-41 
ಮಾನ್ಯೇಜರ್‌ ಸಿಂಡಿಕೇಟ್‌ ಬ್ಯಾಂಕ್‌ ವಾಗುತ್ತಿರುವ ರಸ್ತೆ 61/3 
ಕೋಲಾರ 
ಒಟ್ಟು ವಿಸ್ತೀರ್ಣ 0-091 0-41 
ಪಿ.ಆರ್‌.46 ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ಕೋಲಾರ. 








